ಕರ್ನಾಟಿಕ ವಿಧಾನ ಪರಿಷತ್ತು 


1» ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1180 
2೫ ಸದಸ್ಯರ ಹೆಸರು ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
3) ಉತ್ತರಿಸಬೇಕಾದ ದಿನಾಂಕ 22-09-2021 
4 ಉತ್ತರಿಸಬೇಕಾದ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 
ಪ್ರಶ್ನೆ ಉತ್ತರ 
ಆ) |ಬೀದರ್‌ ಜಿಲ್ಲೆಯಲ್ಲಿನ ಜಲಾಶಯ ಬೀದರ್‌ ಜಿಲ್ಲೆಯಲ್ಲಿನ ಜಲಾಶಯ ಹಾಗೂ ಕೆರೆಗಳಲ್ಲಿ 
ಹಾಗೂ ಕೆರೆಗಳಲ್ಲಿ ಮೀನುಗಾರಿಕೆ ಮೀನುಗಾರಿಕೆ ಅಭಿವೃದ್ಧಿಪಡಿಸಲು ರೂಪಿಸಲಾದ ಯೋಜನೆ 
ಅಭಿವೃದ್ದಿಪಡಿಸಲು ಯಾವ ಗಳ ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ಯೋಜನೆಗಳನ್ನು ರೂಪಿಸಲಾಗಿದೆ; $ 
ಆ) |ಈ ಯೋಜನೆಗೆ ಉಪಯೋಗ ಸದರಿ ಯೋಜನೆಗಳ ಉಪಯೋಗವನ್ನು ಪಡೆಯಲು 
| ಪಡೆಯಲು ಯಾವ ಇರುವ ಮಾನದಂಡಗಳನ್ನು ಅನುಬಂಧ-2 ರಲ್ಲಿ 
ಮಾನದಂಡಗಳನ್ನು ರೂಪಿಸಲಾಗಿದೆ; | ನೀಡಲಾಗಿದೆ. 
(ಮಾಹಿತಿ ಒದಗಿಸುವುದು) 


{ 


12018-19 ರಿಂದ ಇಲ್ಲಿಯವರೆಗೂ 
ಜಿಲ್ಲೆಯ ಜಲಾಶಯ ಹಾಗೂ 

| ಕೆರೆಗಳಲ್ಲಿ ವಿವಿಧ ಯೋಜನೆಗಳಿಗೆ 
! ಇಲಾಖೆಯಿಂದ ಎಷ್ಟು 
ಮೀಸುಮರಿಗಳನ್ನು ಯಾವ 
ಮೂಲಗಳಿಂದ ಬಿಡಲಾಗಿದೆ; 


೨018-9 ರಂದ ಇಲ್ಲಿಯವರೆಗೂ ಜಿಲ್ಲೆಯ ಜಲಾಶಯ | 
ಹಾಗೂ ಕೆರೆಗಳಲ್ಲಿ ವಿವಿಧ ಯೋಜನೆಗಳಲ್ಲಿ ಇಲಾಖೆಯಿಂದ 
ಬಿತನೆ ಮಾಡಿರುವ, ಮೀನುಮರಿಗಳ ವಿವರವನ್ನು 
ಅನುಬಂಧ-3 ರಲ್ಲಿ ನೀಡಲಾಗಿದೆ. 


ಜಲಾಶಯ ಮತ್ತು ಕೆರೆಗಳಿಗೆ ಬಿಡಲು 
ಅವಶ್ಯವಿರುವಷ್ಟು ಮೀನುಮರಿಗಳ 
ಪ್ರಮಾಣ ಜಿಲ್ಲೆಯಲ್ಲಿ ಲಭ್ಯವಿದೆಯೇ; 
ಕಳೆದ 5 ವರ್ಷಗಳಿಂದ ಯಾರಿಂದ 
ಖರೀದಿಸಲಾಗಿದೆ; 

(ಮಾಹಿತಿ ಒದಗಿಸುವುದು) 


ಜಲಾಶಯ ಮತ್ತು ಕರಗಳಿಗೆ ಬಿಡಲು ಅವಶ್ಯವಿರುವಷ್ಟು 
ಮೀನುಮರಿಗಳ ಪ್ರಮಾಣ ಜಿಲ್ಲೆಯಲ್ಲಿ ಲಭ್ಯವಿರುವುದಿಲ್ಲ. 
*ೆರೆ/ಜಲಾಶಯಗಳನ್ನು ಗುತ್ತಿಗೆ ಮತ್ತು ಟೆಂಡರ್‌-ಕಂ- 
ಹರಾಜು ಮೂಲಕ ಪಡೆದ ಗುತ್ತಿಗೆದಾರರು ಸರ್ಕಾರಿ 
ಮೀನುಮರಿ ಉತ್ಪಾದನಾ/ಪಾಲನಾ ಕೇಂದ್ರಗಳಿಂದ ಹಾಗೂ । 
ನೊಂದಾಯಿತ ಮೀನುಮರಿ ಪಾಲನಾ ಕೇಂದ್ರಗಳಿಂದ! 
ಖರೀದಿಸಿ ದಾಸ್ತಾನು ಮಾಡುತ್ತಾರೆ. ವಿವಿಧ ಯೋಜನೆಗಳಲ್ಲಿ | 
ಇಲಾಖೆಯಿಂದ ಖರೀದಿಸಿ ಬಿತ್ತನೆ ಮಾಡಿರುವ ಮೀನುಮರಿ 
ಗಳ ವಿವರವನ್ನು ಅನುಬ೦ಂಧ-4 ರಲ್ಲಿ ನೀಡಲಾಗಿದೆ. |] 


ಬೀದರ್‌ ಜಿಲ್ಲೆಯಲ್ಲಿ ಹೊಸದಾಗಿ 


| ಮೀನುಮರಿ ಉತ್ಪಾದನಾ ಕೇಂದ್ರ 
| ಸ್ಮಾಪಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದೆಯೇ: ಇದ್ದಲ್ಲಿ ಯಾವ ಕ್ರಮ 


ಯಾವುದೇ ಪ್ರಸ್ತಾವನೆ ಇರುವುದಿಲ್ಲ. 


ಕೈಗೊಳ್ಳಲಾಗಿದೆ; 
(ಮಾಹಿತಿ ನೀಡುವುದು) 
| ಪ್ರತಿವರ್ಷ ಯಾವ ಆಧಾರದ ಮೇಲೆ ಜಲಸಂಪನೂಲಗಳ ಒಟ್ಟು ಜಲವಿಸ್ಟೀರ್ಣದ ಶ್‌50% | 
; ತಾಂತ್ರಿಕವಾಗಿ ಜಲಾಶಯ ಮತ್ತು ರಷ್ಟನ್ನು ಪರಿಗಣಿಸಿ ಪ್ರತಿ ಹೇಕ್ಟರ್‌ ಜಲ ವಿಸ್ತೀರ್ಣಕ್ಕೆ 2000 | 
ಕೆರೆಗಳಿಗೆ ಮೀನುಮರಿ ಬಿಡಲಾಗುತ್ತಿದೆ | ಬಲಿತ ಬಿತ್ತನೆ ಮೀನುಮರಿಗಳನ್ನು ಬಿಡಲಾಗುತ್ತದೆ. 
ಈ pad iis ಬೀದರ ಜಿಲ್ಲೆಗೆ ಮೀನು ಉತ್ಪಾದನೆಗೆ ಸರ್ಕಾರದಿಂದ 
| ಕಾಘಾಸನಗ ಪರ್ನಾಪದಿಂಿಪ ಕಳದ 05 ವರ್ಷಗಳಲ್ಲಿ ನೀಡಿರುವ ಅನುದಾನದ ವಿವರ | 
| ನೀಡಲಾದ ಅನುದಾನ ಎಷ್ಟು? ಫಲಳಂಡಂತೆ ಇರುತ್ತದೆ. 
(ಐದು ವರ್ಷಗಳ ಮಾಹಿತಿ 
ನೀಡುವುದು) 2016-17 ----- ರೂ.3.525 ಲಕ್ಷ 


2017-18 -----ರೂ.0.99 ಲಕ್ಷ 
2018-19 ----- ರೂ.200 ಲಕ್ಷ 
2019-20 ----- ರೂ.13.20 ಲಕ್ಷ 
2020-21 ----- ರೂ.449 ಲಕ್ಷ | 


ಸಂಖ್ಯೆ: ಪಸಂಮೀ ಇ-263 ಮೀಇಯೋ 2021 


ಮೀನುಗೌರಿಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


ಲಬಗ್ದಹ' ಆಳಿನ HOPE SYED OA OUT NY App 
Duy Af son} HRY SS So yy ks 


ಅನುಬಂಧ-ಂ! 


ಕೆರೆಮತ್ತು ಜಲಾಶಯಗಳಲ್ಲಿ ಮೀನುಗಾರಿಕೆ ಅಭಿವೃದ್ದಿಪಡಿಸಲು ರೂಪಿಸಿರುವ 
ಯೋಜನೆಗಳ ವಿವರ 


ಒಳನಾಡು ಮೀನಗಾರಿಕ ಅಭಿವೃದ್ದಿಗಾಗಿ ಸಹಾಯ 


| “ಮತ್ತ್ಯ್ಯ ಕೃಷಿ ಆಶಾ ಕಿರಣ” ಯೋಜನೆಯಡಿ ಕೆರೆಗಳಲ್ಲಿ ಮೀನು ಉತ್ಪಾದನೆಯನ್ನು 
ಹೆಚ್ಚಿಸಲು ಹಾಗೂ ಮೀನು ಕೃಷಿಗೆ ಉತ್ತೇಜನ ನೀಡಲು. ಪ್ರತಿ ಹೆಕ್ನೇಲ್ಲೆ 4000 ಬಲಿತ 
ಮೀನು ಮರಿಗಳನ್ನು ಹಾಗೂ 2೭ ಟಸ್‌ ಕೃತಕ ಆಹಾರವನ್ನು ಖರೀದಿಸಲು ಘಟಕ 
ವೆಚ್ಚದ ಶೇ.50 ರಷ್ಟು ಹಾಗೂ ಗರಿಷ್ಠ 27,000 ರೂ.ಗಳನ್ನು ನೀಡಲಾಗುವುದು 

2 *ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ" ಯೋಜನೆ : ಪ್ರತಿ ಹೆಕ್ಟೇರ್‌ ಉಪಯುಕ್ತತಾ 

ಜಲವಿಸೀರ್ಣಕೆ 2000 ಬಲಿತ ಬಿತ್ನನೆ ಮೀನುಮರಿಗಳನ್ನು ಮೀನುಗಾರರ ಸಹಕಾರ 

ಸಂಘಗಳ ಮುಖಾಂತರ ಉಚಿತವಾಗಿ ಕೆರೆಗಳಿಗೆ ಬಿತ್ತನೆ ಮಾಡಿ ಒಳನಾಡು ಮೀೀಸು 

ಉತ್ಪಾದನೆಯನ್ನು ಹೆಚ್ಚಿಸಲು “ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ” ಯೋಜನೆ 

ಅನುಷ್ಠಾನ ಮಾಡಲಾಗುತ್ತಿದೆ. 

ಜಲಾಶಯ/ಕೆರೆಗಳ ಅಂಚಿನಲ್ಲಿ ನಿರ್ಮಿಸಿದ ಕೊಳಗಳಲ್ಲಿ ಮೀನುಮರಿಗಳಸ್ನು ಪಾಲನೆ 

ಮಾಡಲು ಒಂದು ಹೆಕ್ಟೇರ್‌ ಗೆ ಗರಿಷ್ಠ ರೂ 250 ಲಕ್ಷ ಸಹಾಯಧನ. ನೀಡಲಾಗುವುದು. 


1. ಮೀಸುಮರಿ ಖರೀದಿಗೆ ಸಹಾಯಧನ: ಸರ್ಕಾರ ಸಾಮ್ಯದ ಉತ್ಪಾದನಾ ಮತ್ತು ಪಾಲನಾ 


ಕೆಂದ್ರಗಳಿಂದ ಮತ್ತು ನೊಂದಾಯಿತ ಮೀಸುಮರಿ ಪಾಲಸೆದಾರರಿಂದ ಖರೀದಿಸಿದ 
ಎಲ್ಲಾ ತಳಿಗಳ ಮೀನುಮರಿ ಬೆಲೆಯ ಶೇ50 ರಷ್ಟು ಅಂದರೆ .ವ್ಯಕ್ತಿಗತ ಗರಿಷ್ಠ 
ರೂ5000/- ಹಾಗೂ ಸಂಘ ಸಂಸ್ಥೆಗಳಿಗೆ ಗರಿಷ್ಟ ರೂಂ ಕೈ ಮಿತಿಗೊಳಪಟ್ಟು 
ಸಹಾಯಧನವನ್ನು ನೀಡಲಾಗುವುದು ಮೀನುಗಾರಿಕೆ ಇಲಾಖೆಯಿಂದ 
ಸೋಂದಾಯಿಸಿಕೊಂಡು ಸ್ಪಂತ ಕೊಳಗಳಲ್ಲಿ ಮೀಸು ಮರಿ ಪಾಲನೆ ಕೈಗೊಳ್ಳಲು 
ಮೀಸು ಕೃಷಿಕರಿಗೆ ಪ್ರತಿ ಹೆಕ್ಟೇರ್‌ ಜಲವಿಸೀರ್ಣಕ್ಕೆ 3 ಲಕ ಸ್ಟಾನ್‌ ಅಥವಾ ॥ ಲಕ್ಷ 
ಫ್ರೈ ಖರೀದಿಸಲು ಲೇ ರಷ್ಟು ಗರಿಷ್ಟ ರೂ.000 ಗಳ ಸಹಾಯಧನ ಪಡೆಯಲು 
ಅವಕಾಶ ಕೆಲ್ಬಿಸಲಾಗಿಡೆ. Ke 
ಜಲಾಶಯಗಳಲ್ಲಿ ಮೀಸು ಮರಿ ಬಿತ್ಸನೆ ka A 
ರಾಜ್ಯದ ಆಯ್ದ ಜಲಾಶಯಗಳಲ್ಲಿ ಬೆರಳುಬ್ದದ ಮೀಸು ಮರಿ ಬಿತ್ತನೆ ಮಾಡುವ ಮೂಲಕ 
ಮೀನುಗಾರಿಕೆ ಅಭಿವೃದ್ದಿ ಕೈಗೊಳ್ಳುವುದು. ಅಗತ್ಯವಾದ ಬೆರಳುದ್ದದ ಮೀನುಮರಿಗಳನ್ನು 
ಸೂಂಬಾಯಿತ ಮೀನುಮರಿ ಸಾಕಾಣಿಕೆದಾರರಿಂದ ಸರ್ಕಾರವು ನಿಗದಿಪಡಿಸಿದ ದರದಲ್ಲಿ 
ಖರೀದಿಸಲಾಗುವುದು. 


ny ಅos-ಆಊಂಔ ಸುಂ ಮ ರಾತ್‌ ಉಟ್‌್‌ಖಲ್ಲುಖಿಗ? 
een AK voir Wy AH) MEo 5 


ರುವ.ಮಾನದಂಡಗಳು 


* ಮೀನುಗಾರಿಕೆ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ಲಿರಬೇೇಕು 
* ಸದರಿ ಸಂಘಗಳು ಕೆರೆಗಳನ್ನು ಗುತ್ತಿಗೆಗೆ ಪಚಿದಿರಬೇಕು - 
'ಸುಮರಿ ಖರೀದಿಗೆ ಸಖಎಯಧ ; 
« ಮೀನುಗಾರಿಕೆ ಇಲಾಖೆಯಿಂದ ಜಲಸಂಚಸೂಲಗೆಳನ್ನು ಗುತ್ತಿಗೆ 1 ಟೆಂಡಲ್‌ 8೦ 
ಹರಾಜು ಮೂಲಕ ಪಡೆದಿರಬೇಕು 
* ಸರ್ಕಾರಿ ಮೀನುಮರಿ ಉತ್ಪಾದನಾ ಮತ್ತು ಪಾಲನಾ ಕೆಂದ್ರಗಳಿಂದ ಅಥವಾ 
ನೊಂದಾಯಿತ ಮೀನುಮರಿ ಪಾಲಸೆದಾರರಿಂದ ಮೀಸುಮರಿ ಖರಿದಿಸಿದ 
ಬಿಲ್ಲುಗಳನ್ನು ಸಲ್ಲಿಸಬೇಕು. 
;. ಮತ್ತ್ಯ ಕೃಷಿ ಖಾ ಕಿಲಣ ಯೊಜನೆ 
« ಮೀನುಗಾರಿಕೆ ಇಲಾಖೆಯಿಂದ ಜಲಸಂಪನೂಲಗಳನ್ನು ಗುತ್ತಿಗೆ 1 ಟೆಂಡರ್‌ ೫೦ 
ಹರಾಜು ಮೂಲಕ ಪಡೆದಿರಬೇಕು 
» ಕೆರೆಗಳಲ್ಲಿ ಕವಿಷ್ಠ 6 ದಿಂದ 9 ತಿಂಗಳುನೀರು ನಿಲ್ಗುಪಂತಿರಬೇಕು 
» ಕೆರೆಗಳ ಉಪಯುಕತಾ'ಜಲವಿಸ್ತೀರ್ಣ 50 ಪಕ್ಟೇಲ್‌ ಗಿಂತ.ಕಡಿಮೆ ಇರಬೇಕು, 
* ಬಲಿತ ಬಿತ್ತನೆ ಮದಿಗಳು ಮ ನೀನು ಆಹಾರ ಖರೀದಿಸಬೇಕು 
ಯಣಿರಗಳ ಅಂಚಿನಲ್ಲಿ ನಿರ್ಮಿಸಿದ ಕೊಳಗಳಲ್ಲಿ 
ಸಹಾಯ 


» ಮೀನುಗಾರಿಕೆ ಇಲಾಖೆಯಿಂದ ಜಲಸಂಪಸೂಲಗಳಸ್ನು ಗುತ್ತಿಗೆ 1 ಟೆಂಡರ್‌ ಕಲ 
ಹರಾಜು ಮೂಲಕ ಪಡದ ಗುತ್ತಿಗೆದಾರರು ಈ ಯೋಜನೆಯ ಸೌಲಭ್ಯ ಪಡೆಯಲು 
ಅರ್ಹರಿರುತ್ತಾರೆ. 

» ಕೆರೆಗಳ ಅಂಚಿನಲ್ಲಿ ಕೊಳಗಳನ್ನು ನಿರ್ಮಿಸಿ ಮೀಸುಮದಿಗಳನ್ನು ಪಾಲನೆ ಮಾಡಲು 
ಗರಿಷ್ಠ ಒಂದು ಹೆಕ್ಟೇಲ್‌ ವಿಸೀರ್ಣದವಲೆಗೆ ಮತ್ತು ಜಲಾಶಯಗಳ ಅಂಚಿನಲ್ಲಿ 
ಕೊಳಗಳನ್ನು ನಿರ್ಮಿಸಿ ಮೀೀನುಮರಿಗಳನ್ನು ಪಾಲನೆ ಮಾಡಲು ಗರಿಷ್ಟ ಬರಡು 
ಹೆಕ್ನೇರ್‌ ವಿಸೀರ್ಣದವರೆಗೆ ಸಹಾಯಧನ ಪಡೆಯಲು ಅವಕಾಳವಿರುತ್ತದೆ. 


5 ಜಲಾಶಯಗಳಲ್ಲಿ ಮಿೀಮು ಮರಿ ಬಿತ್ಸನೆ 


» ಮೀನುಗಾರಿಕೆ ಇಲಾಖೆಯಿಂದ ಪರವಾನಿಗೆ ಮೂಲಕ ಬಿಲೇಖಾರಿಯಾಃ 
ಜಲಾಶಯಗಳಿಗೆ ಬಲಿತ ಮೀನುಮರಿಗಳನ್ನು ನೊಂದಾಯಿತ ಮೀಸುಮರಿ 
ಸಾಕಾಣಿಕದಾರರಿಂದ ಸರ್ಕಾರವು ಬಿಗದಿಬಡಿಸಿದ ದರದಲ್ಲಿ ಖರೀದಿಸಿ ಬಿತ್ನೆಸೆ 
ಮಾಡಲಾಗುವುದು a - 


MAY CST sR oe Obed nm SOE ಗ್‌ WL us Hp, 0 Ke 
MS ಕ್‌ | 


ಅನುಬಂಧ-3 


2018-19 ರಿಂದ ಇಲ್ಲಿಯವರೆಗೆ ಕೆರೆ / ಜಲಾಶಯಗಳಿಗೆ ದಾಸ್ತಾನು ಮಾಡಲು ಖರೀದಿಸಿದ ಮೀಸುಮರಿಗಳ ವಿವರ 


2018-19 2019-20 2020-21 
ಘನ ಶನ ಮೀನುಮರಿ ಸರಬರಾಜುದಾರರ ವಿವರ ಮಾನ್ಸುಮಿರುಗರ: ಮೀನುಮರಿ ಸರಬರಾಜುದಾರರ ವಿವರ | ಮೀನುಮರಿಗಳ ಸಂಖ್ಯೆ | ಮೀನುಮರಿ ಸರಬರಾಜುದಾರರ ವಿವರ 
'é 
ಇವ ವ ಇವಾ ಸ ಜ್‌ 

ಂ1ಶ್ರೀ ಪಿ.ಶಶಿದೇವಿ ತಾ/ ಹೋಸಪೇಟಿ 01. ಶಿವಲೀಲಾ ಶಿವರಾಜ ಹೇರೂರ (ಕೆ) ನಯನಾ ಬಿದಾಧಾರ ಮೀನು ಮರಿ 
ಜಿಗುಳ್ನಾದಿ ' ತಾ/ಕಾಳಗ: ಜಿ/ಕಲಿಬುರ್ಗಿ ಕೇಂದ್ರ,ಕಾಳಿಗಿ,ಹೇರೂರ,ಕಲಬುರ್ಗಿ ತಾ: 
02 ವಿಕ್ರಮ್‌ ರೆಡ್ಡಿ ತಾ! ಹೋಸಪೇಟ ೦2. ಲಕ್ಲೀಬಾಯಿ ಗುರುಶಾಂತಪ್ಪಾ 
ಜಿ/ಬಳ್ಳಾರಿ. ಹೇರೂರ (ಕೆ) ತಾ/ಕಾಳಗಿ ಜಿ/ಕಲಬುರ್ಗಿ 


03. ವಿಜಯಶ್ರೀ ಮಂಜುನಾಥ 


ಹೇರೂರ (ಕೆ) ತಾ/ಕಾಳಗಿ ಜಿ/ಕಲಬುರ್ಗಿ 
0೩. ರಾಜೇಶ ಗರ ಬಸವರಾಜ ಹೆರೂರ 


ತಾ।| ಕಾಳಗಿ ಜಿ/ಕಲಬುರ್ಗಿ 


05. ಇಂದುಕಲಾ ಗಂ ಶಿವಪುತ್ರಷ್ಠ್ಮ 
ಹೆರೂ ತಾ।। ಕಾಳಗಿ ಜಿ/ಕಲಬುರ್ಗಿ 
06. ಶ್ರೀಸತ್ಯಸಾಮೆ ರಾನಾವಕ ಪಾಲನಾ 
ಕೆಂದ್ರ, 


EDN YT YE SUA EIU 1eSUNI- 0 Le 
ಬಜಿ) VG ೪ ಊಂ 


ಅನುಬಂಧ-4 


ುಲಲ್ಲಗಿAಿ UT Np oI 43 


ಕಳೆದ5 ವರ್ಷಗಳಲ್ಲಿ ಕೆರೆ /ಜಲಾಶಯಗಳಿಗೆ ದಾಸ್ತಾನು ಮಾಡಲು ಖರೀದಿಸಿದ ಮೀನುಮರಿಗಳ ವಿವರ 


2016-17 


1.ಎಮ್‌/ಎಸ್‌ ಪಿ. ರಘು ಓಬಳರದ್ದಿ ತಾ/ಹೋಸಷ್‌ಔ ಜಿ/ಬಳ್ಳಾರಿ 

2 .ಅಮಾಲಾವತಿ ತಾ! ಹೋಸಪೇಟ ಜಿ/ಬಳ್ಳಾರಿ. 

3.ಕಿರಣ ಕುಮಾರ ತಾ! ಹೋಸಪೇಟ ಜಿ/ಬಳ್ಳಾರಿ. 

4.ವೀರರಾಘವ ರಡ್ಡಿ ಬಿನ್‌ ಸಧೀ ಗಂಗಾರಾಜು ತಾ! ಹೋಸಪೇಟ ಜಿ/ಬಳ್ಳಾರಿ. 
5.ಪಿ.ಶೆಶಿದೇವಿ ಮತ್ತು ವಿಕ್ರಮ ರೆಡ್ಡಿ ತಾ/ ಹೋಸಪೇಟ ಜಿ/ಬಳ್ಳಾರಿ. 


2017-18 


[i 


01.ಎಮ್‌/ಎಸ್‌ ಪಿ. ರಘು ಓಬಳರಡ್ಡಿ ತಾ/ ಹೋಸಪ್‌ವ ಜಿ.ಬಳ್ಳಾರಿ. 


2018-19 


01ಶ್ರೀ ಪಿ.ಶಶಿವೆದಿ ತಾ/ಹೋಸಷ್‌ಔಿ ಜಿ/ಬಳ್ಳಾರಿ. 
02 ವಿಕ್ರಮ್‌ ರೆಡ್ಡಿ ತಾ/ ಹೋಸಪೇಟ ಜಿ/ಬಳ್ಳಾರಿ. 


2019-20 


1. ಶಿವಲೀಲಾ ಶಿವರಾಜ ಹೇರೂರ ಹ ತಾಣಾಳಗಿ ಜಿ/ಕಲಬುರ್ಗಿ 

02. ಲಕ್ಷೀಬಾಯಿ ಗುರುಶಾಲತಪ್ಪಾ ಹೇರೂರ (ಕೆ) ತಾ/ಕಾಳಗಿ ಜಿ/ಕೆಲಬುರ್ಗಿ 
03. ವಿಜಯಶ್ರೀ ಮಂಜುನಾಥ ಹೇರೂರ (ಕೆ) ತಾ/ಕಾಳಗಿ ಜಿ/ಕಲಬುರ್ಗಿ 

04. ರಾಜೀಶ್ವರಿ ಗಂ ಬಸವರಾಜ ಹೆರೂರ ತಾ।। ಕಾಳಗಿ ಜಿ/ಕಲಬುರ್ಗಿ 

05. ಇಂದುಕಲಾ ಗಂ ಶಿವಪುತ್ರಪ್ಪ ಹೆರೋ ತಾ।। ಕಾಳಗಿ ಜಿ/ಕಲಬುರ್ಗಿ 

06. ಶ್ರೀ ಸತ್ಯಸಾಯಿ ಮೀನುಮರಿ ಪಾಲನಾ ಕೆ೦ದ್ರಸಿಂಧನೂರು 


2020-21 


01. ಶಿವಲೀಲಾ ಶಿವರಾಜ ಹೇರೊರ ಣಗ ತಾಣಾಘನ ಇವಾ 

02. ಲಕ್ಷೀಬಾಯಿ ಗುರುಶಾಂತಪ್ನಾ ಹೇರೂರ (ಣೆ) ತಾ!ಕಾಳಗಿ ಜಿ/ಕೆಲಬುರ್ಗಿ 
03. ವಿಜಯಶ್ರೀ ಮಂಜುನಾಥ ಹೇರೂರ (ಕೆ) ತಾ/ಕಾಳಗಿ ಜಿ/ಕಲಬುರ್ಗಿ 

04. ರಾಜೀಶ್ನರಿ ಗಂ ಬಸವರಾಜ ಹೆರೂರ ತಾ|! ಕಾಳಗಿ ಜಿ/ಕಲಬುರ್ಗಿ 

05. ಇಂದುಕಲಾ ಗಂ ಶಿವಪುತ್ರಪ್ಪ ಹೆರೂರ ತಾ।| ಕಾಳಗಿ ಜಿ/ಕಲಬುರ್ಗಿ 
06. ಶ್ರೀ ಸತ್ಯಸಾಯಿ ಮೀನುಮರಿ ಪಾಲನಾ ಕೆಂದ್ರಸಿಂಧನೂರು 


